ಕರ್ನಾಟಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಮಾನ್ಯ ಸದಸ್ಯರ ಹೆಸರು 


ವಿಷಯ 


ಉತ್ತರಿಸುವ ದಿನಾಂಕ 
ಉತ್ತರಿಸುವ ಸಚಿವರು 


1105 
ಶ್ರೀ ಹೆಚ್‌. ಎಂ. ರಮೇಶ್‌ ಗೌಡ(ವಿಧಾನ ಸಭೆಯಿಂದ 
ಚುನಾಯಿತರಾದವರು) 


ಪ್ರವಾಸೋದ್ಯಮ ಇಲಾಖೆಯಿಂದ ಪ್ರವಾಸೋದ್ಯಮ 
ಉತ್ತೇಜಿಸಲು ಕೈಗೊಂಡ ಕ್ರಮ. 
13-03-2020. 


ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


[ಕ್ರಸಂ ಪ್ರಶ್ನೆ ಉತ್ತರ |] 
ಅ) | ಬಂಗಳೂರು ನಗರದಲ್ಲಿ | 
ಪ್ರವಾಸೋದ್ಯಮ ಖೆಯಿಂದ 
ess ಭು 2019-20ನೇ ಸಾಲಿನಲ್ಲಿ ಬೆಂಗಳೂರು ನಗರ ಜಿಲ್ಲೆಗೆ 
odin ಹೆ wi ಸಂಬಂಧಿಸಿದಂತೆ ಪ್ರವಾಸೋದ್ಯಮ ಇಲಾಖೆಯಿಂದ 
೮ ಇ | ಹಮ್ಮಿಕೊಂಡಿರುವ ಮುಂದುವರೆದ ಹಾಗೂ ನೂತನ 
ಪ್ರವಾಸೋದ್ಯಮವನ್ನು ಉತ್ತೇಜಿಸಲು / 
£4 ತ್‌ ಯೋಜನೆಗಳು, ಫಲಾನುಭವಿ ಆಧಾರಿತ ಕಾರ್ಯಕಮಗಳು 
ಸರ್ಕಾರ ಕಮ ಕೈಗೊಂಡಿದೆ; jel 
kd ಹಾಗೂ ಪ್ರಚಾರ ಮತ್ತು ಉತ್ತೇಜನ ಕಾರ್ಯಕ್ರಮಗಳು 
ಆ) [4 ಯೋಜನೆಗಳಿಗೆ ಸರ್ಕಾರವು | ಹಾಗೂ ಅವುಗಳಿಗೆ ನಿಗಧಿಪಡಿಸಿರುವ ಅನುದಾನದ 
ಎಷ್ಟು ಅನುದಾನವನ್ನು | ವಿವರಗಳನ್ನು ಅನುಬಂಧದಲ್ಲಿ ಒದಗಿಸಿದೆ. 
ನಿಗದಿಪಡಿಸಿದೆ? (ವಿವರ 
ನೀಡುವುದು) 


ಕಡತ ಸಂಖ್ಯೆ: ಟಿಓಆರ್‌ 51 ಟಿಡಿವಿ 2020 


AK 3 

(ಸ.ಟ.ರಖಿ) 
ಪ್ರವಾಸೋದ್ಯಮ, ಕನ್ನಡ ಮತ್ತು ಸಂಸ್ಕೃತಿ ಹಾಗೂ 
ಯುವ ಸಬಲೀಕರಣ ಮತ್ತು ಕ್ರೀಡಾ ಸಚಿವರು. 


ಮಾನ್ಯ ವಿಧಾನ ಪರಿಷತ್‌ 


ಸದಸ್ಯರು ಶ್ರೀ ಹೆಚ್‌.ಎಂ. ರಮೇಶ್‌ಗೌಡ (ವಿಧಾನ ಸಭೆಯುಂದ 


ಚುನಾಯುತರಾದವರು) ಇವರ ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 11೦5ಕ್ಕೆ 


ಅನುಬಂಧ 


FF § Kies 7 ನಿಗಧಿಪಡಿಸಿರುವ 
4 ಯೋಜನೆ/ಕಾರ್ಯಕ್ರಮಗಳ ವಿವರ ಮೊತ್ತ 
(ರೂ.ಲಕ್ಷಗಳಲ್ಲಿ) 
ಯೋಜನೆಗಳು 
ಗ [ಆನೆಕಲ್‌ `ಠಾಲ್ಲೂಕು, ಬನ್ನೇರುಘಟ್ಟ ಜೈವಿಕ ಉದ್ಯಾನವನ ಜೇಟ್‌ ನಿಂದ Heer 
ಬನ್ನೇರುಘಟ್ಟ ವೃತ್ತದವರೆಗೆ ಸಂಪರ್ಕ ರಸ್ತೆ ಅಭಿವೃದ್ಧಿ : 
( ಬನ್ನೇರುಘಟ್ಟ ' ಜೈವಿಕ ' ಉದ್ಯಾನವನ ಫದೇಶದಲ್ಲೆನ ಆಂತರಿಕ ರಸಗಳ 
2 ಬ ೮ [) ಆ 200.00 
ಅಭಿವೃದ್ಧಿ 
್‌ ಡಂಡಘೂರು ನಗರದ ಕಬನ್‌ ಪಾರ್ಕ್‌ನಲ್ಲಿರುವ ಕೆಂಗ್‌ ಎಡೃರ್ಡ್‌ ಪ್ರಶಿಮೆಯ | 
3 ಬ ೧ ಪೆ ೮ 42.00 


ಸುತ್ತ ಇರುವ ಕಾಂಪೌಂಡ್‌ ವಾಲ್‌ ನವೀಕರಣ ಕಾಮಗಾರಿ. 


4 | ಬೆಂಗಳೂರು ಕೆಂಪೇಗೌಡರ 4 ಕಾವಲು ಗೋಮರದ ಸಂರಕ್ಷಣಾ ಕಾಮಗಾರಿ. | 


1 ಬೌಗಳೂರು ಬಸವನಗುಡಿಯಲ್ಲಿರುವ `ಶ್ರೀ” ದೊಡ್ಡಬಸವಣ್ಣ ದೇವಾಲಯದ | 


_ ಸಂರಕ್ಸಣಾ ಕಾಮಗಾರಿ. i 

6 ಬೆಂಗಳೂರು ದಕ್ಸಿಣ ತಾಲ್ಲೂಕಿನ ದೊಡ್ಡ ಆಲದಮರ ಪ್ರವಾಸಿ ತಾಣದಲ್ಲಿ 100.00 
ಪ್ರವಾಸಿ ಮೂಲಭೂತ ಸೌಕಂರ್ಯ ಅಭಿವೃದ್ಧಿ ಕಾಮಗಾರಿ. 

7 ಬೆಂಗಳೂರು ನಗರ ಜಿಲ್ಲೆ ಬ್ಯಾಟಿರಾಯನಪುರ ಅಮೃತಹಳ್ಳಿ ಕೆರೆಯ ಹತ್ತಿರ 100.00 
ಪ್ರವಾಸೋದ್ಯಮ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ. 

8 ಆನೇಕಲ್‌ ವಿಧಾನಸಭಾ ಕ್ಟೇತ್ರದ ಪ್ರಸಿದ್ಧ ಪ್ರವಾಸಿ ಈಾಣವಾದ ಮುತ್ಯಾಲಮಡು 200.00 
ಬಳಿ ಪ್ರವಾಸೋದ್ಯಮ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿ 
ಬೆಂಗಳೂರು ನಗರ ಜಿಲ್ಲೆಯ ದೊಡ್ಡ ಆಲದಮರ ಪ್ರಬಾಸಿ ತಾಣದಲ್ಲಿ ವಿದ್ಯುತ್‌ 

9 ಅಲಂಕಾರ, ಪಾದಚಾರಿ ಮಾರ್ಗ ನಿರ್ಮಾಣ, ತಂತಿ ಬೇಲಿ ಅಳಪಡಿಕೆ, ಮಕ್ಕಳ 100.00 
ಆಟಿದ ಅಂಗಳ ನಿರ್ಮಾಣ, ಸುಸಜ್ಜಿತ ಆಸನಗಳ ವ್ಯವಸ್ಥೆ, ವಿಶ್ರಾಂತಿ ಕೊರಡಿ, 
ಸಂಪರ್ಕ ರಸ್ತೆ ಮುಂತಾದ ಕಾಮಗಾರಿಗಳು. 

ಬೆಂಗಳೂರು ದಕ್ಸಿಣ ತಾಲ್ಲೂಕು, ವಿಶ್ವ ಒಕ್ಕಲಿಗರ ಮಯಾಸೆಂಸ್ಸಾ ನ ಮಠದ] | 

10 | ಆವರಣದಲ್ಲಿ ಶ್ರೀ ಮಹಾಮೇರು ಪಂಚಗಣಪಫ ದೇವಾಲಯದ ಬಳಿ 75.00 
ಯಾತ್ರಿನಿವಾಸ ನಿರ್ಮಾಣ. 

if `ಬೆಂಗಳೂರು ದಕ್ಸಿಣ ತಾಲ್ಲೂಕು, ಕೆಂಗೇರಿಯ ಮಾರಮ್ಮ ದೇವಸ್ಥಾನದ ಬಳಿ|್ಗ be OT 
ಮೂಲಭೂತ ಸೌಕಂರ್ಯ ಅಭಿವೃದ್ಧಿ ಕಾಮಗಾರಿ. | 

12 ಬೆಂಗಳೂರಿನ ಮಲ್ಲತ್ತಹಳ್ಳಿಯಲ್ಲಿರುವ ಕಲಾಗ್ರಾಮದ ಮುಂಮವರೆದ 200.00 
ಕಾಮಗಾರಿಗಳು ಶ್ರೀ ಲಕ್ಷೀ ಪರಿಂ 

13 Wee ನಗರದ ದಸರಮುರ ಹೋಬಳಿ, ಕಮ್ಮಸಂದ್ರ ಗ್ರಾಮದ ಶ್ರೀ ಲಕ್ಸ್ರೀ 200.00 


೦ಸ್ವಾಮಿ ದೇವಸ್ಥಾನದ ರಸ್ತೆ ಅಭಿವೃದ್ಧಿ ಕಾಮಗಾರಿ. 


[ 


ಸಂರಕ್ಸಣೆ ಮತ್ತು ಸವೀಕರಣ ಕಾಮಗಾರಿ. 


ರಾಷ್ಟ್ರೀಯ ಉದ್ಯಾನವನದಲ್ಲಿ ಇಂಟರ್‌ 'ಪ್ರಿಟೇಷ್ಸ್‌ ಸೆಂಟರ್‌ ನಿರ್ಮಾಣ. 00 
ಬೆಂಗಳೂರು ಕಸ್ಫೂರಬಾ ರಸ್ಲೆಯಲ್ಲಿರುವ ಸರ್ಕಾರಿ ವಸ್ತು ಸಂಗ್ರಹಾಲಯ ಕಟ್ಟಿಡ| 


We 


- KS ನಿಗಧಿಪಔಸಿರುವ 
ಪ ಯೋಜನೆ/ಕಾರ್ಯಕ್ರಮಗಳ ವಿವರ ಮೊತ್ತ 
(ರೂ.ಲಕ್ಷಗಳಲ್ಲಿ) 
I. ಫಲಾನುಭವಿ ಆಧಾರಿತ ಕಾರ್ಯಕ್ಷ "ಕ್ರಮಗಳು 
2019-20ನೇ ಸಾಲಿನಲ್ಲಿ ಪರಿಶಿಷ್ಟ 'ಜಾತಿ-10, ಪರಿಶಿಷ್ಟ ಪಂಗಡ, ಹಿಂದುಳಿದ] ್‌ 
F ಹಾಗೂ ಅಲ್ಪಸಂಖ್ಯಾತ-19 ವರ್ಗಗಳ ಒಟ್ಟು 31 ನಿರುಬ್ಯೋಗಿ ವಿದ್ಯಾವಂತ 900 
ಅಭ್ಯರ್ಥಿಗಳಿಗೆ ಈಲಾ ರೂ.3.00 ಲಕ್ಸಗಳ' ಸಹಾಯಧನದೊಂದಿಗೆ ಪ್ರವಾಸಿ ಟ್ಯಾಕ್ಸಿ 
ವಿತರಣೆ. 
'1 2019-20ನೇ ` ಸಾಲಿನಲ್ಲಿ 'ಸರ್ಕಾರಿ ಪ್ರೌಢಶಾಲೆಗಳಲ್ಲಿ ಹಾಗೂ ಮೊರಾರ್ಜಿ | KW 
ದೇಸಾಯಿ ವಸತಿ ಶಾಲೆಗಳಲ್ಲಿ 8ನೇ ಈರಗತಿಯಲ್ಲಿ ಕೆಲಿಯುತ್ತಿರುವ ಪರಿಶಿಷ್ಟ 
2 | ಜಾತಿ-484, ಪರಿಶಿಷ್ಟ ಪಂಗಡ-129, ಹಿಂದುಳಿದ, ಅಲ್ಪಸಂಖ್ಯಾತ ಹಾಗೂ ಇತರೆ 34.93 
ವರ್ಗಕ್ಕೆ ಸೇರಿದ 385 ಒಟ್ಟು 998 ವಿದ್ಯಾರ್ಥಿಗಳಿಗೆ ತಲಾ ಕಡ: 3500/- ಗಳಂತೆ 
ಕರ್ನಾಟಿಕ ದರ್ಶನ * ಪ್ರವಾಸ. 
ei Saad KS ಒಟ್ಟು (ಬಿ) 127.93 
TN ಪ್ರಚಾರ ಮತ್ತು ಉತ್ತೇಜನ ಕಾರ್ಯಕ್ರಮಗಳು 
3 ಕರ್ನಾಟಿಕ  ಇಂಟಿರ್‌ನ್ಯಾಶನಲ್‌' ಟ್ರಾವೆಲ್‌ ಎಕ್ಸ್‌ ಪೋ ವಟಿ) 301.00 
4 | ಬೆಂಗಳೂರು ಟೆಕ್‌ ಸಮ್ಮೀಟ್‌ 12.72 
5 | ಗ್ಲೋಬಲ್‌ ಇಂಟರ್‌ ಸ್ಯಾಷನರ್‌ ಎಕ್ಸ್‌ಬಿಷನ್‌ ರಾರಾ ರಾರಾ 
6 | ಔಟಎಫ್‌-ಬೆಂಗಘೂರು 
7 | ಐಐಟಎವಮ್‌-ಬೆಂಗಘೂರು 
| 8 | ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ Oe MS 3.00 
9 | ಯೋಗ ಮತ್ತು ಬೈಸಿಕಲ್‌ ರೈಟ್‌ ಕಾರ್ಯಕ್ರಮ/ಅಂಚೆ ಚೀಟಿ ಬಿಡುಗಡೆ ಮತ್ತು 5.40 
ಪ್ರದರ್ಶನ 
10 | ಚಿತ್ರ ಸಂತೆ § 15.00 
"11 | ರಂಗ ಶಂಕರ ಥಿ ನತ ನರನ 15.00 
12 | ಬೆಂಗಳೂರು 'ಬಿಎಮ್‌ಟಿಸಿ `` ಬಸ್‌ 'ನಿಲ್ದಾಣಗಳಲ್ಲಿನ ಎಲ್‌.ಇ.ಡಿ ಸ್ಕೀನ್‌ಗಳಲ್ಲಿ| 75.24 
ಪ್ರಚಾರ 
ರ್‌ ನ್‌್‌ ಒಟ್ಟು ()| 49269 
§ Ks § ಗ್ರ್ಯಾಂಡ್‌ ಟೋಟಲ್‌ KOON 3268.42 


